


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಅಶ್ಚಯುಜ ೯, ಶಕ ವರ್ಷ ೧೯೩೭) ಸಂಚಿಕೆ ೪೦ 
Volume 150 Bengaluru, Thursday, October 1, 2015 (Aashwayuja 9, Shaka Varsha 1937) Issue 40 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 78 ಪಿಐಎ೦ 2014 ಬೆ೦ಗಳೂರು, ದಿನಾಂಕ: 18-08-2015 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌- ॥ರ ಉಪ ಶೀರ್ಷಿಕೆ (ಆ)ರ ಐಟಂ 02ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ:- 
03. ಕೆ.ಹೆಚ್‌. ಪಾಟೀಲ ಇನ್ಸ್ಟಿಟ್ಯೂಟ್‌ ಆಫ್‌ ನ್ಯಾಚುರೋಪತಿ ಅಂಡ್‌ ಯೋಗಿಕ್‌ ಸೈನ್ಸಸ್‌, ಹುಲಕೋಟಿ ತಾಲ್ಲೂಕು, ಗದಗ ಜಿಲ್ಲೆ-582 205. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾವೈಪ ಮತ್ತು ಸಮನ್ವಯ) 


HEALTH AND FAMILY WELFARE SECRETARIAT 
NOTIFICATION 
No.HFW 78 PIM 2014 Bengaluru, dated: 18-08-2015. 


In exercise of the powers conferred by clause (ff) of rule 3 of the Karnataka Government Servants’ (Medical Attendance) 
Rules 1963, the Government of Karnataka hereby adds the following item after item 02 of sub-heading (b) of Schedule Il to the said 
rules, namely:- 


03. K.H.Patil Institute of Naturopathy and Yogic Sciences, Hulkoti taluk, Gadag District-582 205 


By Order and in the name of the Governor of Karnataka 
PR-533 B.KAMALAMMA 
50೦-100 Under Secretary to Govt. 

Health and Family Welfare Dept (IMD & Co-Ordination) 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 152 ಸಮನ್ಹಯ 2015 ಬೆಂಗಳೂರು, ದಿನಾಂಕ: 24-08-2015. 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ನ ಆರ್ಟಿಕಲ್‌ 30 (1) (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ 
(೧೩೮೯) 


೧೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೪ಎ 





ಈ ಕೆಳಕಂಡ ಅಧಿಕಾರಿಗಳನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅವರ 
ಹೆಸರಿನ ಮುಂದೆ ಸೂಚಿಸಿದ ಅಧಿಸೂಚನೆಗಳಲ್ಲಿ ನೇಮಕ ಮಾಡಲಾಗಿರುತ್ತದೆ. 




















ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಪದನಾಮ ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 

1 ಶ್ರೀ.ಡಿ.ಎನ್‌. ನರಸಿಂಹ ರಾಜು, ಭಾ.ಆ.ಸೇ. ಇಎನ್‌ 96 ಸಮನ್ವಯ 2013 
ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ದಿ: 21-05-2013 
ಕಾರ್ಯದರ್ಶಿ, ಮುಖ್ಯಮಂತ್ರಿಯವರ ಸಚಿವಾಲಯ 

2 ಶ್ರೀ.ಪಿ. ರವಿಕುಮಾರ್‌, ಭಾ.ಆ.ಸೇ., ಸರ್ಕಾರದ ಅಪರ ಇಎನ್‌ 60 ಸಮನ್ವಯ 2014 
ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ. ದಿ: 10-02-2014 

3 ಶ್ರೀ. ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ., ಇಎನ್‌ 253 ಸಮನ್ವಯ 2013 ದಿ: 06-09-2013 
ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ. 

4 ಶ್ರೀ. ಐ.ಎಸ್‌.ಎನ್‌. ಪ್ರಸಾದ್‌, ಭಾ.ಆ.ಸೇ., ಸರ್ಕಾರದ ಇಎನ್‌ 253 ಸಮನ್ವಯ 2013 ದಿ: 06-09-2013 
ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. 

೨ ಶ್ರೀ.ಎಂ. ಮಹೇಶ್ವರ ರಾವ್‌, ಭಾ.ಆ.ಸೇ, ವ್ಯವಸ್ಥಾಪಕ ಇಎನ್‌ 380 ಸಮನ್ವಯ 2014 ದಿ: 10-10-2014 


ನಿರ್ದೇಶಕರು, ಕೆ.ಪಿ.ಸಿ.ಎಲ್‌. 

ಕಂಪನಿ ಕಾಯ್ದೆ 2013ರ ಪರಿಚ್ಛೇದ 149, ಉಪ ಪರಿಚ್ಛೇದ 6. ಖಂಡ (ಅ).ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ 'ಸ್ವತಂತ್ರ ನಿರ್ದೇಶಕರು' 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಕೆ.ಪಿ.ಟಿ.ಸಿ.ಎಲ್‌. 
ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು 'ಸ್ವತಂತ್ರ ನಿರ್ದೇಶಕರು'ಗಳಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

















ಕ್ರಮ ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾದ 
ಅಧಿಕಾರಿಯ ಹೆಸರು ಮತ್ತು ಪದನಾಮ ವ ಇ 
ಸಂಖ್ಯೆ ಘೆ ಇಲಾಖೆ/ನಿಗಮ 





1 ಶ್ರೀ.ಡಿ.ಎನ್‌. ನರಸಿಂಹ ರಾಜು, ಭಾ.ಆ.ಸೇ. 
ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿ, ಮುಖ್ಯಮಂತ್ರಿಯವರ 
ಸಚಿವಾಲಯ 





2 ಶ್ರೀ.ಪಿ. ರವಿಕುಮಾರ್‌, ಭಾ.ಆ.ಸೇ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 


ಇಂಧನ ಇಲಾಖೆ. ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 


ನಿಯಮಿತ 





3 ಶ್ರೀ. ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ. 


4 ಶ್ರೀ. ಐ.ಎಸ್‌.ಎನ್‌. ಪ್ರಸಾದ್‌, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. 

















5 ಶ್ರೀ.ಎಂ. ಮಹೇಶ್ವರ ರಾವ್‌, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಪಿ.ಸಿ.ಎಲ್‌. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ.ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


೧೧-534 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 152 ಸಮನ್ಹಯ 2015 ಬೆಂಗಳೂರು, ದಿನಾಂಕ: 24-08-2015. 


ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ನ ಆರ್ಟಿಕಲ್‌ 93 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ ಈ 
ಕೆಳಕಂಡ ಅಧಿಕಾರಿಗಳನ್ನು ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆ೦ಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅವರ 
ಹೆಸರಿನ ಮುಂದೆ ಸೂಚಿಸಿದ ಅಧಿಸೂಚನೆಗಳಲ್ಲಿ ನೇಮಕ ಮಾಡಲಾಗಿರುತ್ತದೆ. 








ಕ್ರಮ 
ಷ್‌ ಅಧಿಕಾರಿಯ ಹೆಸರು ಮತ್ತು ಪದನಾಮ ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
A 
p) 
1 ಶ್ರೀ.ಪಿ. ರವಿಕುಮಾರ್‌, ಭಾ.ಆ.ಸೇ. ಸರ್ಕಾರದ ಅಪರ ಮುಖ್ಯ ಇಎನ್‌ 60 ಸಮನ್ವಯ 2014 
ಕಾರ್ಯದರ್ಶಿ, ದಿ: 10-02-2014 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ೧೩೯೧ 






































ತ ಅಧಿಕಾರಿಯ ಹೆಸರು ಮತ್ತು ಪದನಾಮ ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
p) 

2 | ಶ್ರೀ. ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, ಇಎನ್‌ 252 ಸಮನ್ವಯ 2013 
ಬೆಸ್ಕಾಂ. ದಿ: 16-09-2013 

3 ಶ್ರೀಮತಿ ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ. ಉಪ ಕಾರ್ಯದರ್ಶಿ, ಇಎನ್‌ 281 ಸಮನ್ವಯ 2014 ದಿ: 25-08-2014 
ಆರ್ಥಿಕ ಇಲಾಖೆ. 

4 ಶ್ರೀಮತಿ ಖುಷ್ಬು ಗೋಯಲ್‌ ಚೌಧರಿ, ಭಾ.ಆ.ಸೇ. ವ್ಯವಸ್ಥಾಪಕ ಇಎನ್‌ 158 ಸಮನ್ವಯ 2014 ದಿ: 12-06-2014 
ನಿರ್ದೇಶಕರು, ಹೆಸ್ಕಾಂ. 

5 ಶ್ರೀ.ಕಿರಣ್‌.ಡಿ, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, ಸೆಸ್ಕ್‌. ಇಎನ್‌ 252 ಸಮನ್ವಯ 2013 ದಿ: 16-09-2013 

6 ಶ್ರೀ. ಎಂ. ಮಹಾದೇವ್‌, ವ್ಯವಸ್ಥಾಪಕ ನಿರ್ದೇಶಕರು, ಜೆಸ್ಕಾಂ. ಇಎನ್‌ 424 ಸಮನ್ವಯ 2014 ದಿ: 12-12-2014 

7 ಶ್ರೀ ಚಿಕ್ಕನಂಜಪ್ಪ ವ್ಯವಸ್ಥಾಪಕ ನಿರ್ದೇಶಕರು, ಮೆಸ್ಕಾಂ. ಇಎನ್‌ 281 ಸಮನ್ವಯ 2014 ದಿ: 25-08-2014 





ಕಂಪನಿ ಕಾಯ್ದೆ 2013ರ ಪರಿಚ್ಛೇದ 149, ಉಪ ಪರಿಚ್ಛೇದ 6. ಖಂಡ (ಅ).ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ 'ಸ್ವತಂತ್ರ ನಿರ್ದೇಶಕರು” 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಪಿ.ಸಿ.ಕೆ.ಎಲ್‌. 
ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು 'ಸ್ವತಂತ್ರ ನಿರ್ದೇಶಕರು'ಗಳಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಕಮ ಸ್ಪತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾದ 
೨ ಅಧಿಕಾರಿಯ ಹೆಸರು ಮತು ಪದನಾಮ ಹ್‌ ಬ 
ಸಂಖ್ಯೆ ನ್‌ ಇಲಾಖೆ/ನಿಗಮ 


1 ಶ್ರೀ. ಪಿ. ರವಿಕುಮಾರ್‌, ಭಾ.ಆ.ಸೇ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
2 ಶ್ರೀ. ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, 














ಬೆಸ್ಕಾಂ. 
3 ಶ್ರೀಮತಿ ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ... ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ 
ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ 
4 ಶ್ರೀಮತಿ ಖುಷ್ಬು ಗೋಯಲ್‌ ಚೌಧರಿ. ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, 
ಹೆಸ್ಕಾಂ. 





5 ಶ್ರೀ.ಕಿರಣ್‌.ಡಿ, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, ಸೆಸ್ಕ್‌ 
ಶ್ರೀ. ಎಂ. ಮಹಾದೇವ್‌, ವ್ಯವಸ್ಥಾಪಕ ನಿರ್ದೇಶಕರು, ಜೆಸ್ಕಾಂ. 
7 ಶ್ರೀ ಚಿಕ್ಕನಂಜಪ್ಪ, ವ್ಯವಸ್ಥಾಪಕ ನಿರ್ದೇಶಕರು, ಮೆಸ್ಕಾಂ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೧-535 ಎ.ಎ.ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


BACKWARD CLASSES WELFARE SECRETARIAT 
NOTIFICATION 
No.BCW 160 BET 2015 Bengaluru Dated 17-08-2015 


In exercise of the powers conferred under clause (3) and (7) of rule Il of the rules and regulations of the Memorandum of the 
Association of the Karnataka Residential Educational Institutions Society (Cadre and Recruitment) Regulation, 2011, the Governing 
council of the Karnataka Residential Educational Institutions Society with the approval of the Government of Karnataka vide GO No: 
BCW 160 BET 2015, Dated 17-08-2015 hereby makes the following regulations further to amend the Karnataka Residential Educational 
Institutions Society (Cadre and Recruitment) Regulations, 2011 namely:- 


REGULATIONS 


1. Title and Commencement.- (1) These regulations may be called the Karnataka Residential Educational Institutions Society 
(Cadre and Recruitment) (Amendment) Regulations, 2015,- 


(2) They shall come into force on the date of registration of these regulations under sub-section (2) of section 10 of the 
Karnataka Societies Registrations Act, 1960(Karnataka Act 17 of 1960). 


2. Amendment of the Schedule-ll:- In of the Karnataka Residential Educational Institutions Society (Cadre and Recruitment) 
Regulations 2011, in schedule Il,- 


(1) In the entries relating to the category of posts of Principals at serial No:8 in column 4, under the heading Method of 
Direct Recruitment, - 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧, ೨೦೧೫ ಭಾಗ ೪ಎ 





(a) For the first para and the entries relating there to the following shall be substituted namely:- 

“The recruitment committee shall arrange to recruit principals by conducting combined competitive examination and interview 
(viva voce).” 

(b) the fourth para and entries relating there to, the following shall be substituted namely:- 

“The recruitment committee shall prepare merit list aggregating to 100% on the basis of total of the marks secured in 
following, namely:- 


(a) The marks secured in Combined Competitive Examination shall be calculated to fifty seven and half percentage. 


( 


b) 
(c) Marks secured in B.Ed Examination to ten percentage. 
d) 


( 


(2) In the entries relating to the category of posts of Language Teachers Kannada, English, Hindi, and subject teachers 
Science, Mathematics, Social Science, Computer Teacher, Physical Education Teachers at serial numbers 9, 10, 11, 12, 13, 14, 15,16 
and 17 respectively, in the column 4, under the heading method of Direct recruitment and Sub heading at Serial number from 23 to 
31 of (Schedule Il) 


Marks secured in Master Degree to twenty percentage. 


Marks secured in interview to twelve and half percentage." 


(a) forthe first para, the following shall be substituted namely:- 


“The recruitment committee shall arrange to recruit through combined competitive examination for the post at serial 
No:23,24,25,26,27,28,29,30 and 31 and there shall be interview (viva voce).” 


(b) for the fifth para the entries relating to method of Direct recruitment, the following shall be substituted, namely:- 


“The recruitment committee shall prepare merit list aggregating to 100% on the basis of total marks of the marks secured in 
following, namely:- 


(a) The marks secured in Combined Competitive Examination to fifty seven and half percentage. 
(b) Marks secured in Master Degree to twenty percentage. 

(c) Marks secured in B.Ed Examination to ten percentage. 

(d) Marks secured in interview to twelve and half percentage.” 


(3) In the entries relating to the category of posts of Art & Craft Teacher (Drawing Master), Music Teacher at serial number 18 and 
19,- (Serial number 32 and 33 in schedule-l) in the column 4, under the heading selection for the posts at Serial number from 32 & 
33 for the first para, the following shall be substituted, namely:- 


"The selection shall be done by the Recruitment Committee on the basis of merit list prepared by taking total marks obtained 
in their respective qualifying examination to 87.5% percentage and marks obtained in the interview out of 12.5% of marks." 


(4) In the entries relating to the category of posts of Warden at serial number 20 (Serial number 34 in schedule-l) in column 4, 
under the heading Method of Direct Recruitment, for the fourth para and the entries relating there to the following shall be substituted, 
namely:- 


"The recruitment committee shall provide all necessary details in respect of competitive examination such as syllabus, the date, 
time, place of examination etc. in the notification. The recruitment committee shall prepare merit list aggregating to 100% on the basis 
of marks scored in the following, namely:- 


(4a) The marks secured in Combined Competitive Examination shall be calculated to fifty seven and half percentage. 
(b) Marks secured in Bachelor Degree shall be calculated to twenty percentage of marks. 
(c) Marks secured in B.Ed Examination shall be calculated to ten percentage of marks. 


(4d) Marks secured in interview to twelve and half percentage.” 
By Order and in the name of the Governor of Karnataka 


PR-536 N.R. Erekuppi 
50೦-300 Under Secretary to Government-1, 


Backward Classes Welfare Dept 





ಮುದಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


